ಲಿಖಿತ ಮೂಲಕ ಉತ್ತರಿಸುವ ಕರ್ನಾಟಕ ವಿಧಾನ ಪರಿಷತ್ತು 
ನೂರ ಮೂವತ್ತೆಂಟನೆಯ ಅಧಿವೇಶನ 
ಗುರುವಾರ,ದಿನಾಂಕ : 25ನೇ ಜುಲೈ, 2019 


16. ಹೊಸೆ ಪಿಂಚಣಿ ಯೋಜನೆಯ ಬಗ್ಗೆ 


598 (639) ಮಾನ್ಯ ಮುಖ್ಯಮಂತ್ರಿಗಳು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 
(ಅ) ಎನ್‌.ಪಿ.ಎಸ್‌. ಜಾರಿಯಾದಗಿನಿಂದ ಇಲ್ಲಿಯವರೆಗೆ ಸಂಗ್ರಹವಾದ ಎನ್‌.ಪಿ.ಎಸ್‌. ನೌಕರರ ಹಣ ಎಷ್ಟು ; 
(ಆ) ಈ ರೀತಿಯಾಗಿ ಸಂಗ್ರಹವಾದಂತಹ ಹಣ ಯಾವ ಖಾತೆಯಲ್ಲಿ ಜಮೆಯಾಗಿರುತ್ತದೆ; 
(ಇ) ಈ ರೀತಿಯಾಗಿ ಸಂಗ್ರಹವಾದ ಹಣವನ್ನು ಯಾವ ಯಾವ ಷೇರು ಕಂಪನಿಗಳಲ್ಲಿ ವಿನಿಯೋಗಿಸಲಾಗಿದೆ ; 


(ಈ) ನೌಕರರು ನಿವೃತ್ತಿಯಾದ ನಂತರದಲ್ಲಿ ಇದರಿಂದ ನಿವೃತ್ತಿ ವೇತನ ಯಾವ ಯಾವ ರೀತಿ ಸಂದಾಯವಾಗುತ್ತದೆ ? 


